ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು 


2018-19 ರಿಂದ 2021-22 
ಸಾಲಿನಲ್ಲಿ ಬೀದರ್‌ ಜಿಲ್ಲೆಯಲ್ಲಿ 
ವಿವಿಧ ಬ್ಯಾಂಕ್‌ ಗಳಲ್ಲಿ ರೈತರು 


ಎಷ್ಟು ಮೊತ್ತದ ಸಾಲ 
ಪಡೆದಿದ್ದಾರೆ; ಪಡೆದಿದ್ದಲ್ಲಿ, 
ಬ್ಯಾಂಕ್‌ವಾರು ವಿವರ 
ನೀಡುವುದು; 


ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ರಿಂದ 2021-22 ರವರೆಗೆ 
ರೈತರ ಸಾಲ ಮನ್ನಾ 
ಮಾಡಲಾಗಿದೆಯೇ; ಮಾಡಿದ್ದಲ್ಲಿ, 
ತಾಲ್ಲೂಕುವಾರು ಮಾಹಿತಿ 
ನೀಡುವುದು; 


ಕರ್ನಾಟಕ ವಿಧಾನ ಪರಿಷತ್ತು 

ಶ್ರೀ ಅರವಿಂದ ಕುಮಾರ ಅರಳಿ 
936 

21.12.2021 


ಸಹಕಾರ ಸಚಿವರು 


ಉತರ 

5 
ಯ ಸಹಾರ ಸಂಘಗಳಲ್ಲಿ ಕೈತರು`ಚಳ`ಸಾಲ"'ಪಡೆದು 
ದಿ:10.07.2018ಕ್ಕೆ ಹೊರಬಾಕಿ ಹೊಂದಿರುವ ಸಾಲದಲ್ಲಿ ಕುಟುಂಬಕ್ಕೆ ರೂ.1.00 
ಲಕ್ಷಗಳವರೆಗಿನ ಸಾಲವನ್ನು 2018-19 ರಲ್ಲಿ ಮನ್ನಾ ಮಾಡಿದ್ದು ಈ 
ಯೋಜನೆಯಲ್ಲಿ ರೈತರ ಅರ್ಹತೆಯನ್ನು 2018-19 ರಿಂದ 2021-22 ರವರೆಗೆ 
ಗುರುತಿಸಲಾಗುತ್ತಿದೆ. ಪ್ರತೀ ವರ್ಷ ಪಡೆದ ಬೆಳೆಸಾಲವನ್ನು ಮನ್ನಾ 
ಮಾಡಿರುವುದಿಲ್ಲ. 2018-19 ನೇ ಸಾಲಿನ ಸಾಲಮನ್ನಾದ ತಾಲ್ಲೂಕವಾರು 


ವವರ ಈ ಕೆಳಗಿನಂತಿರುತ್ತದೆ. 


(ರೂ. ಕೋಟಿಗಳಲ್ಲಿ) 


Tee —T so 
206 


ಬೀದರ್‌ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್‌, 
ಸಂಘಗಳ ಮೂಲಕ ಮತ್ತು ಕಾಸ್ಕಾರ್ಡ್‌ ಬ್ಯಾಂಕ್‌ ಪಿಕಾರ್ಡ್‌ ಬ್ಯಾಂಕ್‌ಗಳ 
ಮೂಲಕ 2018-19 ರಿಂದ 2021-22 ನವೆಂಬರ್‌ ಅಂತ್ಕದ ವರೆಗೆ 
ವಿತರಿಸಿದ ಸಾಲದಲ್ಲಿ ರೈತರು ಪಡೆದಿರುವ ಕೃಷಿ ಸಾಲದ ವಿವರವನ್ನು ಈ ಕೆಳಗೆ 
ನೀಡಲಾಗಿದೆ. 

(ರೂ. ಕೋಟಿಗಳಲ್ಲಿ) 
ಕಾಸ್ಕಾರ್ಡ ಬ್ಯಾಂಕಿನಿಂದೆ | 


ಡಿಸಿಸಿ ಬ್ಯಾಂಕಿನಿಂದ ನೀಡಿದ ಕೃಷಿ 


ಸಾಲದ ವಿವರ ನೀಡಿದ ಸಾಲದ ವಿವರ 

ವರ್ಷ ಸಂಖ್ಯೆ ಮೊತ್ತ" ಸಂಖ್ಯೆ 7 ಮೊತ್ತ 
152592 792.61 734 | 10.56 

140382 734.20 0] TO 


(ನವೆಂಬರ್‌ 
ಅಂತ್ಯಕ್ಕೆ) 


0 0.00 


362.41 


86636 


ಇ) ಕತರ ಸಾರ'ಮನ್ನಾ ಮಾಡಲಸಹಕಾರ ಸಂಘಗಳಲ್ಲಿ "ರೈತರು ಚಳ ಸಾಲ'ಪಡೆರ 5007208 ಕ್ಕೆ 


ಸರ್ಕಾರದ ನಿಯಮವೇನು; 
ಯಾವ ಯಾವ ಬೆಳೆಗಳಿಗೆ ಸಾಲ 
ಮನ್ನಾ ಮಾಡಲಾಗಿದೆ 9 


ಹೊರಬಾಕಿ ಹೊಂದಿರುವ ಸಾಲದಲ್ಲಿ ಕುಟುಂಬಕ್ಕೆ ರೂ.1.00 ಲಕ್ಷಗಳ ವರೆಗಿನ 
ಸಾಲವನ್ನು ಮನ್ನಾ ಲಾಭ ಪಡೆಯಲು 2018-19 ರಲ್ಲಿ ಈ ಕೆಳಕಂಡ 
ನಿಯಮಗಳನ್ನು ನಿಗದಿಪಡಿಸಲಾಗಿದೆ. 

I. ದಿ:10.07.2018ಕ್ಕೆ ಸಹಕಾರ ಸಂಘಗಳಲ್ಲಿ ರೈತರು ಬೆಳೆ ಸಾಲದ 
ಹೊರಬಾಕಿಯನ್ನು ಹೊಂದಿರಬೇಕು. ಒಂದು ಕುಟುಂಬಕ್ಕೆ ಗರಿಷ್ಟ 
ರೂ.1.00 ಲಕ್ಷದವರೆವಿಗೆ ಮನ್ನಾ ದೊರೆಯುತ್ತದೆ. 

2. ಈ ಯೋಜನೆ ಕೆಳಕಂಡವರಿಗೆ ಅನ್ಸ್ವಯವಾಗುವುದಿಲ್ಲ. 
ರೂ.20,000 ಹೆಚ್ಚಿನ ವೇತನ/ಪಿಂಚಣಿ ಪಡೆಯುವ ನೌಕರರಿಗೆ } 
ಕಳೆದ ಮೂರು ವರ್ಷಗಳಲ್ಲಿ ಯಾವುದಾದರೂ ಒಂದು ವರ್ಷದಲ್ಲಿ 
ಆದಾಯ ತೆರಿಗೆ ಪಾವಶಿಸಿದಲ್ಲಿ 

3. ದಿ.10-7-2018 ಕೈ ಹೊರಬಾಕಿ ಚಾಲ್ತಿ ಇದ್ದಲ್ಲಿ ರೂ.00 ಲಕ್ಷಕ್ಕಿಂತ 
ಹೆಚ್ಚಿನ ಅಸಲನ್ನು ಗಡುವಿನ ದಿನಾಂಕದೊಳಗೆ ಮರುಪಾವತಿಸತಕ್ಕದ್ದು, 

4, ಒಬ್ಬ ರೈತನಿಗೆ ಒಂದು ಸಹಕಾರ ಸಂಘದಲ್ಲಿನ ಬೆಳೆ ಸಾಲ ಮಾತ್ರ 
ಮನ್ನಾ ಆಗುವುದು. 

5, ದಿ:0-7-2018 ಕೈ ಹೊರಬಾಕಿ ಸುಸ್ತಿ ಇದ್ದಲ್ಲಿ ಸುಸ್ತಿ ಸಾಲದ 
ಮರುಪಾವತಿ ದಿನಾಂಕದವರೆಗಿನ ಸಂಪೂರ್ಣ ಬಡ್ಡಿಯನ್ನು ಹಾಗೂ 
ರೂ.1.00 ಲಕ್ಷಕ್ಕಿಂತ ಹೆಚ್ಚಿನ ಅಸಲನ್ನು ದಿನಾಂಕ:31.07.2019 ರೊಳಗೆ 
ಪಾವತಿಸತಕ್ಕದ್ದು. 


ರೈತನು ಭೂ ಮಾಲೀಕನಾಗಿದ್ದು ಬೆಳೆಯುವ/ಪಹಣಿಯಲ್ಲಿ 
ನಮುದಾಗಿರುವ ಎಲ್ಲಾ ಬಗೆಯ ಬೆಳೆಗಳಿಗೂ ಸಹ ಸಾಲ ಮನ್ನಾ 
ಮಾಡಲಾಗಿದೆ. 


ಸಂಖ್ಯೆ ಸಬ ಸಿಎರ್‌ಎಸ್‌ 021 


ಎನಿ A 


(ಎಸ್‌.ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


